ಡಾ|| ಸಿ. ಮಹದೇವ* 


ಕಿರುಮಲಾದೇನಿಯರ ಪೆ್ಟಣ-ನಾಗಲಾಫೃರ 


ಹೊಸಪೇಟೆ : ಒಂದು ಪರಿಶೀಲನೆ 


ಹೊಸಪೇಟೆ ನಗರ ಬಳ್ಳಾರಿ ಜಿಲ್ಲೆಯ ತಾಲ್ಲೂಕು 
ಹಾಗೂ ಉಪವಿಭಾಗ ಕೇಂದ್ರವಾಗಿನೆ. ಕೃಷಿ ಮತ್ತು 
ಕೈಗಾರಿಕಾ ಸಂಪನ್ಮೂಲ ಹೊಂದಿರುವ ಈ ಪರಿಸರವು 
ನಗರದ ನಿರಂತರ ಬೆಳವಣಿಗೆಗೆ ಕಾರಣವಾಗಿದೆ. 
ರೇಖಾಂಶ ೭೬° ೨೬ ೧೩* ಮತ್ತು ಅಕ್ಷಾಂಶ ೧೫° 
೧೫' ೩೬*ರಲ್ಲಿ ಇರುವ ಹೊಸಪೇಟೆ ಸಮುದ್ರಮಟ್ಟ 
ದಿಂದ ೪೬೭ ಮೂಟರ್‌ ಎತ್ತರದಲ್ಲಿದ್ದು ದಕ್ಷಿಣದಿಂದ 
ಉತ್ತರಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ಇಳಿಜಾರಾಗಿರುವ 
ಪ್ರದೇಶದಿಂದ ಕೂಡಿದೆ. ಇಲ್ಲಿಗೆ ಕೇವಲ ಹದಿಮೂರು 
ಕಿ. ಮೀ.ಗಳ ಅಂತರದಲ್ಲಿ ವಿಜಯನಗರ ಸಾಮ್ರಾಜ್ಯದ 
ಭಗ್ನಾವಶೇಷಗಳನ್ನು ಹೊಂದಿರುವ ಹಂಪೆ ಇದ್ದು 
ಪ್ರವಾಸಿಗಳೆಲ್ಲ ಸಾಮಾನ್ಯವಾಗಿ ಈ ಪಟ್ಟಣದ 
ಮೂಲಕವೇ ಹೋಗುತ್ತಾರೆ. 


ಹೊಸಪೇಟೆಯ ಇತಿಹಾಸ ಕುರಿತು ಆಲೋಜಿಸು 
ವಾಗ ನಾವು ಮುಖ್ಯವಾಗಿ ಶಾಸನಗಳನ್ನು ಮತ್ತು 
ಜಯನಗರ ಕಾಲದಲ್ಲಿ ಭೇಟಿ ನೀಡಿದ್ದ ವಿದೇಶಿ 
ಪ್ರವಾಸಿಗರ ಬರಹಗಳನ್ನು ಆಶ್ರಯಿಸುತ್ತೇವೆ. ಅವು 


ನಿರ್ದಿಷ್ಟ ಆಕರಗಳು ಸಹ ಆಗಿವೆ. ಅಲ್ಲದೆ ಸ್ಥಳೀಯ 
ಮಾಹಿತಿಗಳು ಸಹ ಅಲ್ಪಸ್ವಲ್ಪ ಲಭ್ಯವಾಗುತ್ತವೆ. 
ರಾಬರ್ಟ್‌ ಸ್ಕುಯೆಲ್‌ ಅವರು ಹೊಸಪೇಟೆಯ ಇತಿಹಾಸ 
ಹೇಳುವ ಸಂದರ್ಭಗಳಲ್ಲಿ ವಿದೇಶಿ ಪ್ರವಾಸಿಗರ ಬರಹ 
ಗಳನ್ನು ಮಾತ್ರ ಆಧರಿಸಿ ನಾಗಲಾಪುರವೇ ಇಂದಿನ 
ಹೊಸಪೇಟೆ ಎಂದು ತಿಳಿಸುತ್ತಾರೆ... ಈ ಅಭಿಪ್ರಾಯ 
ಎಷ್ಟರಮಟ್ಟಿಗೆ ಸಮಂಜಸವಾದುದು ಎಂಬುದನ್ನು 
ಕುರಿತಂತೆ ಇಲ್ಲಿನ ಶಾಸನಗಳು ಮತ್ತು ವಿದೇಶಿ ಪ್ರವಾಸಿಗಳ 
ಬರಹಗಳ ಸಹಾಯದಿಂದ ಪರಿಶೀಲಿಸುವ ಒಂದು 
ಪ್ರಯತ್ನವೇ ಈ ಲೇಖನದ ಉದ್ದೇಶ. 


ವಾಸ್ತವವಾಗಿ ಹೊಸಪೇಟೆಯ ಚಾರಿತ್ರಿಕ ಮಹತ್ವ 
ಕಳಚೂರಿ ಬಿಜ್ಜಳದೇವನ ಕಾಲದಿಂದ ಅಥವಾ ಅದಕ್ಕೂ 
ಪೂರ್ವದಿಂದ ಪ್ರಾರಂಭವಾಗುತ್ತದೆ. ಸುವಕಾರು ೧೨ನೇ 
ಶತಮಾನಕ್ಕೆ ಸೇರುವ ಒಡೆದ ಶಾಸನವೊಂದು? ಹೊಸ 
ಪೇಟೆಯ ಸಣ್ಣಕ್ಕಿ ವೀರಭದ್ರ ದೇವಾಲಯದ ಹಿಂಭಾಗದ 
ಮರದ ಬುಡದಲ್ಲಿ ಬಿದ್ದಿದೆ. ಈ ಶುಸನ ಕಳಚೂರಿ 
ಬಿಜ್ಜಳದೇವನ ಕಾಲಕ್ಕೆ ಸೇರಿದ್ದು ಕನ್ನಡ ಲಿಪಿ ಮತ್ತು 


* ಸಂಶೋಧನ ಸಂಶೋಧಕ, ಕನ್ನಡ ವಿಶ ವಿದ್ಯಾಲಯ, ಹಂಪಿ ೫೮೩ ೨೧೧ 


Robert Sewell, A Forgotten Empire (Wijayanagara), 


Madras, 1992 


Asian Educationl Services 


2 Annual Report on Indian Epigraphy, No: 122, 1980-81, Date about 12th Century 


A.D: Hospet 


ಇತಿಹಾಸ ದರ್ಶನ 


೧೩೬೩ 


ಇಷೆಯಲ್ಲಿದೆ.  ಶ್ಲೋಕಗಳಿಂದ ಕೂಡಿದ ಶಾಸನದಲ್ಲಿ 

ಕ ಮೇಲ್ಭಾಗ 
ಆ ಜಿನ ಬಿಂಬ, ಅದರ ಮೇಲೆ ಮುಕ್ಕೊಡೆ, ಇಕ್ಕೆಲ 
ಎಡಭಾಗದಲ್ಲಿ 


ಇದರಿಂದಾಗಿ ಈ 


4 


ಕರೆಯಲಾಗುತ್ತೆ. ವಿಜಯನಗರಕ್ಕೂ ಪೂರ್ವದಲ್ಲೇ ಈ 
ಭಾಗದಲ್ಲಿ ಜೀವಂತ ಗ್ರಾಮಮೊಂದಿತ್ತೆಂದು ಸ್ಪಷ್ಟ. 


ಧಿ 
ವ್ರ 
ಆದರೆ, ಅದರ ಹೆಸರ ಬಗ್ಗೆ ಯಕಾವುದೇ ವರಾಹಿತಿ 
ದೊರೆಯುವುದಿಲ್ಲ. ಇದಕ್ಕೆ ಅಬ್ದುರ್‌ ರಜಾಕನ ವಿವರಣೆ 
ದೌ ಎ 


ಆಧಾರವಾಗಿ ನಿಲುತ್ತದೆ. 
Nv ಜಿ A, 


ಎರಾ ಜೆ ಶಾಲಿ ಗೋಗಿ 

ಡಿಸೆಂಬರ್‌ ೪ರ ಬರೆಗೆ ವಿಜ ೧ಬದಗರದ ದ್ದ ಪರ್ಷಿಯ 

ವರಾ ಟೆ ಹಾ ನಾಜಿ ಎಐ ಎಂ we ~~ 

ಬೀಶದ ರಾದಾ ಆಂ ರ್‌ we ಲು ಪತಿ 
ರು ಅದೆ 

A CS Ce] 

ಕರಾವಳಿಯಿಂದ ವಿಜಬಂನಗರಕ್ಕೆ ತಲುಪ್ತವವರೆಗಿನ 


ವಿವರಗಳನ್ನು ನೀಡುತ್ತಾನೆ. ಆತನ ವಿವರಣೆಯನ್ನು 
ಆಧಾರಿಸಿ ಸ್ಮುಯೆಲ್‌ ಅವರು ಈ ರೀತಿ ಊಹ ಮಾಡು 
ತ್ತಾರೆ. “ಪ್ರವಾಸಿ ನೈಯತ್ಯದಿಂದ ಬಳಿಸಾರಿದ ಮತ್ತು 
ಅವನು ನೋಡಿದ ಗೋಡೆಯ ಪ್ರಥಮ ಸುತ್ತು 
ಹೊಸಪೇಟೆಯ ನೈಯತ್ಯಕ್ಕಿರುವ ಎರಡು ಗುಡ್ಡಗಳ 
ಮಧ್ಯವಿರುವ ಭೂಕಂಠದ ಮೇಲಿರುವದಾಗಿರಬೇಕು. ಈ 
ಬಾಹ್ಯ ರಕ್ಷಣಾ ಕಟ್ಟಡವನ್ನು ಕರಾವಳಿಯಿಂದ ಬಂದ 
ಪ್ರವಾಸಿಗಿರಿಗೆಲ್ಲ ಮೊಟ್ಟಮೊದಲು ಕಣ್ಣಿಗೆ ಬೀಳುವಂಥ 


ದೆಂದು ಡೊವಿಂಗೊಪಾಯಿಸ್‌ ಕೂಡ ವರ್ಣಿಸಿದಾನೆ. ಈ 
ಹ 


ಪವೇಶದ್ದಾರದಭಬಿ.. ಬರವಕಾಡಿಕೊಳ ಲಾದ ರಜಾಕ 
ಬ ಪ ಇ ಛ 
“ಸಾಗುವಳಿ ವಕಾಡಿದ ಜಮೀನುಗಳು, ಮನೆಗಳು ಮತ್ತು 


[3 


ವಿ. ವಿ., ಹಂಪಿ, ೧೯೯೨, ಪು. ೯೫-೯೬ 


ರಾಬರ್ಟ್‌ ಸಿವೆಲ್‌ : ಮರೆತು ಹೋಗಿರುವ ಸಾಮ್ರಾಜ್ಯ ವಿಜಯನಗರ. ಅನು : 
ಬ 


ಉದ್ಯಾನಗಳ ಮಾರ್ಗವಾಗಿ ಕೆಳಗೆ' ಹೊಸಪೇಟೆಯ 


ದ್ವಾರ ತಲುಪಿರಬೇಕು, ಅಲ್ಲಿ ಕೋಟೆಯ ಎರಡನೆಯ 
ಸತಂ ಡ ಗಟ ತಂ ಎಫ ಜನಸಾಂ 

ಸುತ್ತಿ ಅಡ್ಡಗಟ್ಟಿತು. ಆ ಪಟ್ಟಣ ಆಗ ಜನಸಾಂದ್ರ 
ವಾಗಿರಲಿಲ್ಲ. ಅವನು ನಗರದ ಉತ್ತರ ಬದಿಯಲ್ಲಿರುವ 


ಮೂರನೇ ಸುತ್ತಿನ ಗೋಡೆ ದಾಟುನವರೆಗೆ ಅದೇ 
ಲಕ್ಷಣಗಳು ಅವನ ಕಣ್ಣಿಗೆ ಬೀಳುತ್ತವೆ. 
ಣ 


ಈ ವಿವರಣೆಯಲ್ಲಿ ಬರುವ ಎರಡು ಮತ್ತು 
ಮೂರನೇ ಸುಶ್ತಿನ ನಡುವಿನ ಪಟ್ಟಣದ ಉಲ್ಲೇಖ 
ಮತ್ತು ಅದು ಅಷ್ಟೇನು ಜನಸಾಂದ್ರವಾಗಿರಲಿಲ್ಲ ಎಂಬ 
ಲ ಕ ೧೧ 
ಸ್ಕುಯಲ್ಲರ ಊಹೆ ನಿಜವಾಗಿದ್ದಲ್ಲಿ ಆ ಪಟ್ಟಣ ಈಗಿನ 
ಸಣ್ಣಕ್ಕಿ ವೀರಭದ್ರ ದೇವಾಲಯದ ಪರಿಸರದಲ್ಲಿತ್ತು. 
ಆದರೆ, ಅದರ ಹೆಸರು ತಿಳಿದುಬರುವುದಿಲ್ಲ. ಮುಂದೆ 
ವಿಜಯನಗರದ ತುಳುವ ಮನೆತನದ ಶ್ರೀಕೃಷ್ಣದೇವ 


ಐ 


ರಾಯನು ಇದೇ ಪರಿಸರದಲ್ಲಿ ತನ್ನ ಪಟ್ಟಮಹಾದೇವಿ 
ರುಮಲಾದೇವಿಯ ಹೆಸರಿನಲ್ಲಿ ತಿರುಮಲಾ 


2 

ಈ 
ಳ್‌ ಹ pe) ವ ದಾ ೫ 
ದೇವಿಯರ ಪಟ್ಟಣವನ್ನು ನಿರ್ಮಿಸಿ" ಅಲ್ಲಿ ತಿರುವೆಂಗಳ 


ನಾಥನ ದೇವಾಲಯವನ್ನು ಕಟ್ಟಿಸಿದನು. ಕ್ರಿ. ಶ. 
೧೫೧೩ರ ಕೃಷ್ಣದೇವರಾಯನ ಶಾಸನವೊಂದು ವಣದಲಾ 


ಪ್ರರವನ್ನು (ಇಂದಿನ ಹೊಸಪೇಟೆಗೆ ಹೊಂದಿಕೊಂಡಿರುವ 
ಮುದ್ದಾಪುರ) ತಿರುಮಲದೇವಿಯರ ಪಟ್ಟಣದ ಮಾಗಣೆಗೆ 
ಸೇರಿಸಿ ಹಂಪೆಯ ಕೃಷ್ಣಸ್ವಾಮಿ ದೇವರಿಗೆ ಸಮರ್ಪಿಸಿದ 
ನೆಂದು ತಿಳಿಸುತ್ತದೆ. ಸಣ್ಣಕ್ಕಿ ವೀರಭದ್ರ ದೇವಾಲಯದ 
ಸವಮೊಪವಿರುವ ಶಾಸನಮೊಂದು್‌ ತಿರುವುಲದೇವಿಯರ 
ಪಟ್ಟಣದ ಗೌರೇಶ್ವರ ದೇವರನ್ನು ಪ್ರಸ್ತಾಪಿಸುತ್ತದೆ. 
ಇದೇ ಪ್ರದೇಶದ ಮತ್ತೊಂದು ಶಾಸನವು” ಅಯ್ಯಾವಳಿ 
ದೆಜಿನಿನಾಷ ತಿರುವುಲಾದೇವಿಯರ ಪಟ್ಟಣದ 
ಸೆಟ್ಟಿ ಪಟ್ಟಣಸ್ವಾವಿಗಳ ಸಮ್ಮುಖದಲ್ಲಿ ಪ್ರಧಾನ 


ಸದಾನಂದ ಕನವಳ್ಳಿ, ಪ್ರಸಾರಾಂಗ, ಕನ್ನಡ 


ಕಣೆ 


ಈ ಭಾಗ ಇಂದಿನ ಹೊಸಪೇಟೆಯ ನೆಯತ ಭಾಗವಾಗಿದು. ನೆಹರು ಸಹಕಾರ ಕಾಲೊನಿ' ಎಂದು ಕರೆಯಲಾಗುತ್ತದೆ. 
ಲ ಟು re ಎ 


5 ಸೌತ್‌ ಇಂಡಿಯನ್‌ ಇನ್‌ಸ್ಕಿ 


4 
ಹೊಸೂರಿನ ಮಾಗಣೆಗೆ ಸೇರಿತ್ತು. 
ಪದವಾಗಿದೆ 


ಸ J Rd | Pe ಷಾ 
6 ಸೌತ್‌ ಇಂಡಿಯನ್‌ ಇನ್‌ಸ್ಟಿ,ಪ್‌ಷನ್‌ 
v ~ 


7 ಸೌರ್ತ ಇಂಡಿಯನ್‌ ಇನ್‌ಸ್ಠಿ ಪ್‌ಷೆನ್‌ 
ಇ ೨ 


೧೩೪ 


ಅರಾಟೆ ಬ ವ್ರ ತ್‌ ಮ ೮2೩ 
ಸ್‌ಷನ್ಸ್‌, ಸಂಪುಟ ೪, ಸಂಖ್ಯ ೨೪೫ 


ಶ. ೧೫೧೩, ಹಂಪೆ. ಮುದಲಾಪುರವು ಮೊದಲಿಗೆ 


ರ್ರ. 


ಕ್ಕಿ 
ಮಾಗಣೆ ಎಂದರೆ' ವಿಜಯನಗರ ಕಾಲದಲ್ಲಿನ ಆಡಳಿತದ ಸಣ್ಣ ಘಟಕವನ್ನು ಸೂಚಿಸುವ 


ಸಂಪುಟ ೯, ಭಾಗ-೨ ಸಂಖ್ಯೆ ೫೩೯ ಕ್ರಿ. ಶ. ೧೫೩೧, ಹೊಸಪೇಟೆ 
ಸಂಪುಟ ೯, ಭಾಗ-೨ ಸಂಖ್ಯೆ ೫೭೩ ಕ್ರಿ. ಶ. ೧೫೩೫, ಹೊಸಪೇಟೆ 


ಬ 


ತಿರುಮಲರಾಜನ ಪ್ರತಿನಿಧಿಯಕಾದ ಅಬ್ಬರಾಜ 
ತಿಮ್ಮಪ್ಪನು ಕೆಲವು. ಗ್ರಾಮಗಳ ಮೂಲವೀಸವನ್ನು 
ಅಲ್ಲಿಯ ತಿರುವೆಂಗಳನಾಥದೇವರಿಗೆ ದತ್ತಿಬಿಡುತ್ತಾನೆಂದು 


ಈ ಮೇಲಿನ ಶಾಸನಗಳಿಂದ ತಿರುಮಲದೇವಿಯುರೆ 


ತಾಂ ಕಾ, ಧ್ರ Wa ಇವಿ ಜಾಲ್‌ ಹ 
ಪಟ್ಟಣದ ಪ್ರಾಮುಖ್ಯತೆ ಅರಿವಾಗುತ್ತದೆ. ಇಲ ಒಹಂ 
ಹ್ಯಾ ದೆ ಕ್ರಾ ಕಾರಾ ರ್ಜ ತ ಆಸ್‌ ಕಾ py 
ಸಂಖ್ಯೆಯ ವರ್ತಕರಿದರಿ, ವೇವಾಲಜಯಗಳ ನಿವರ್ಕಾಣ 
ದ 
ಕಾ ಮಃ ೨ ತ | ka ಹ್ಯಾ ಇ ಹಾಫ್‌ ಎಲ್‌ ಹಾಗ ಮ 
ಸರೂ ಕರರ. ಆತಮರ್ಸತಕ್ಕೆ 


ಇಗೆ ಇ ದಾನೆ 


೨ ತಾಪ 
ನ ಣ ¥ ರಾ ಛಾ ತ್‌ beef | 
ಕ್‌ ನ ಹಾಸಿನ ಹರಗ ಹಾಮ್‌ ಬರ 


ಕ್ರಿ.ಶ. ೧೫೨೦-೨೧ರಲ್ಲಿ ಬರೆದುದು) ಇನ್ನ ಬರಹದಲ್ಲಿ 
ಣಿ 3 ಜು 


5 


“ಪಶ್ಚಿಮಕ್ಕೆ ಮುಖ್ಯ ಮತ್ತು ಗೋವಾದಿಂದ ಬರುವವರು 
ಹಾಯುವ ಹೊರಬಾಗಿಲಾಗಿರುವುದರ ಪ್ರವೇಶದಲ್ಲಿ 
ರಾಜ ಅದರೊಳಗೆ ಗೋಡೆ ಮತ್ತು ಗೋಪುರಗಳಿಂದ 
ಬಲವಾದ ನಗರವನ್ನು ಕಟ್ಟಿದ್ದಾನೆ. ಗಟ್ಟಿ ಕಲ್ಲುಗಳಿಂದ 
ಮತ್ತು ಸಪಾಟಾದ ವರಾಳಿಗೆಗಳುಳ್ಳ ಕಟ್ಟಡಗಳ ಅತಿ 
ಸುಂದರ ಸಾಲುಗಳಿದ್ದು ಅದರಲ್ಲಿ ಅನೇಕ ಗಣ್ಯವರ್ತಕರು 
ವಾಸವಾಗಿದ್ದಾರೆ ಮತ್ತು ರಾಜ ಇಲ್ಲಿ ಅನೇಕ ವಿಗ್ರಹ 
ಗಳುಳ್ಳ ದೇವಾಲಯ ಕಟ್ಟಿಸಿದ ಎಂದು ಹಾಗೂ ಈ 
ನಗರವನ್ನು ಹಿಂದೆ ವಾರಾಂಗನೆಯರಾಗಿದ್ದ ತನ್ನ ಪ್ರೀತಿಯ 

ಧಾ ಮೆ 


2 ನ ಕಾ ಇ ನಿ ನ ಮಲಲ 
ಪತ್ನಿಯ ಗೌರವಾರ್ಥ ನಿವಿರ೯ಸಿದನೆಂದು ಹೇಳುತ್ತಾನೆ. 


ಪಾಯಿಸ್‌ ಕೊಡುವ ವಿವರಗಳು ನಂತ್ತು ತಿರುವುಲಾ 
ದೇವಿಯರ ಪಟ್ಟಣದ ಬಗೆಗೆ ಶಾಸನಗಳು ಹೇಳುವ ವಿವರ 
ಗಳ ನಡುವೆ ಸಾಮ್ಯವಿದೆ. ವಾಸ್ತವವಾಗಿ ಇಲ್ಲ 
ಪಾಯಿಸ್‌ ತಿರುಮುಲದೇವಿಯರ 
ವರ್ಣಿಸಿದ್ದು, ಅದನ್ನು ತನ್ನ ಪ್ರೀತಿಯ ವಾರಾಂಗನೆ 
ಪತ್ನಿಯ ಹೆಸರಿನಲ್ಲಿ ಕಟ್ಟಿಸಿದ್ದನೆಂದು ತಪ್ಪುಗ್ರಹಿಕೆ 


ಜು ವ್ರ ಉಟ 
ಕ್ರಿ. ಶ. ೧೫೧೩ರ 


ಮಾಡುತ್ತಾನೆ. ಕ ವೇಳೆಗಾಗಲೇ 
ಕೃಷ್ಣದೇವರಾಯನು ತನ್ನ ವಾರಾಂಗನೆ ಪತ್ನಿಯಾದ ಚಿನ್ನಾ 


ಗ್‌ ್‌ ಬಿ ಹಾಗಿ ಜಾ ಗಾಗ ತಾ 
ದೇವಿಯ ಹೆಸರಿನಲ್ಲಿ ತಿರುಮುಲಾದೇವಿಯರ ಪಟ್ಟಣದ 


ಪೂರ್ವಕ್ಕೆ ನಗರಷೂಂದನ್ನೂ ನಿವಿರಸಿ ನಾಗಲಾಪುರವೆಂಬ 


ಕ ಜ್ರ 
8 
9 
10 ಎಫಿಗ್ರಾಫಿಯ ೯ 


10 ಸಂಕಲಾಪುತವು " 


ಶ್ರಿಾವ ನನ್‌ 
ಇಟಿಹಾಸಿ ದರ್ಪಣ 


ಹೆಸರಿನಲ್ಲಿ ಕರೆಯಲಾಗಿತ್ತು... ಇದಕ್ಕೆ ಆಧಾರವಾಗಿ 


“ಕ 
ಪರ್ನಾವ್‌ ನೂನಿಸನು (ಪ್ರಾಯಶಃ ಕ್ರಿ. ಶ. ೧೫೩೫- 


೩೭ರಲ್ಲಿ ಬರೆದದ್ದು) ರಾಜ ನಿರ್ಮಿಸಿದ ನಗರವು ಗಚ್ಚು 
ಗಾರೆಗಳಿಂದ ಕಟ್ಟಿದ ಮನೆಗಳು, ಉದ್ದ ಮತ್ತು ವಿಶಾಲ 
ವಾದ ರಸ್ತೆ ಹಾಗೂ ಈ ಹೊಸ ನಗರದ ಸುತ್ತ ಗೋಡೆ 


ಯೊಂದನ್ನು ನಿರ್ಮಿಸಲಾಯಿಶೆಂದು ತಿಳಿಸುತ್ತಾನೆ. ಇಲ್ಲಿ 
೨ರಮನೆಗಳನ್ನು ಕಟ್ಟಿಕೊಳ್ಳುವಂತೆ ತನ್ನ ರಾಜ್ಯದ ದೊರೆ 


ತಾತ ಪಿ pS ಇ ಇದ್ರ ರಾ, ಲ್ಲಿ 
ಗಳಿಗೆ ಆಜ್ಜೆಯಿಂತ್ತನು ಮತ್ತಾ ಅವರು ಹಾಗೆಯೇ ಮಾಡಿ 
ಕ್ಯ 

ಹಾರಲು ಹಾಸ ಜದ ಹಾಲ ka pe 4 ಎಬ 

ಹರತಿ ಇದನು ನವೆ ಪ್ರೀತಿಯೆ ಪಶ್ಚಿಯಾದ ಚಿನ್ನೂ 
ಇ £1 ಭಿ £3 

ನ ಅಹ ಇರ್‌ ಹಹ ಕಾ ಕಾಷ್ಟ ವೆ ಎಡೆ ಎ 

ದೇವಿಯ ಗೇರವಾರ್ಥ ನಿರ್ಮೀಸಿ ಇದನ್ನು ನಾಗಲಾಪುರ 

ನಿ ಖಿ ES ಮೋ ದಾಸಿ 

ವೆಂದು ಕರೆದನು. ಮದುವೆಗೆ ಮುಂಚೆ ಇವಳಲ್ಲಿ ಗುಪ್ತ 


ಪ್ರಣಯ ಹೊಂದಿದ್ದು ಅವಳು ವಾರಾಂಗನೆಯಾಗಿದ್ದ 
ಳೆಂದು ತಿಳಿಸುತ್ತಾನೆ. ಕ್ರಿ. ಶ. ೧೫೧೩ರ ಸಂಕ್ಲಾಪುರದ 
ಶಾಸನವು? ಸಂಕ್ಲಾಪುರದ ಪಶ್ಚಿಮಕ್ಕೆ ನಾಗಲಾಪುರ 
ವಿತ್ವೆಂದು ತಿಳಿಸುತ್ತದೆ.1% ಈ ಶಾಸನದ ಹಿನ್ನೆಲೆಯಲ್ಲಿ 
ನ್ಯೂನಿಸ್‌ ಹೇಳಿಕೆಯನ್ನು ಪರಿಶೀಲಿಸಲಾಗುತ್ತದೆ. 


ಈ ಮೇಲಿನ ವಿವರಗಳಿಂದ ತಿರುಮಲಾದೇವಿಯರ 


ಪಟ್ಟಣ ಮತ್ತು ನಾಗಲಾಪುರವೆಂಬ ಎರಡು ಪಟ್ಟಣ 
ಗಳನ್ನು ಕೃಪ್ತದೇವರಾಯನು ತನ್ನ ಇಬ್ಬರು ಪ್ರಧಾನ 
ತ್ನಿಯರಾದ ತಿರುಮಲಾದೇವಿ ಮತ್ತು ಚಿನ್ನದೇವಿಯರ 


ಹೆಸರಿನಲ್ಲಿ ಕ್ರಿ. ಶ. ೧೫೧೩ರ ವೇಳೆಗಾಗಲೇ ನಿರ್ಮಿಸಿದ್ದ 
ಸಂಗತಿ ಸ್ಪಷ್ಟವಾಗುತ್ತದೆ. ಪಾಯಿಸ್‌ ಕೃಷ್ಣದೇವ 
ರಾಯನ ಪ್ರೀತಿಯ ಹೆಂಡತಿಯ ಹೆಸರನ್ನಾಗಲಿ ಪಟ್ಟಣದ 
ಹೆಸರನ್ನಾಗಲಿ ಹೇಳುವುದಿಲ್ಲ. ನ್ಯೂನಿಸ್‌ ಆತನ ಪ್ರೀತಿಯ 
ಹೆಂಡತಿಯ ಹೆಸರು ಚಿನ್ನಾದೇವಿಯೆಂದು ಆಕೆಯ 
ಹೆಸರಿನಲ್ಲಿ ನಿರ್ಮಿಸಿದ ಪಟ್ಟಣದ ಹೆಸರು ನಾಗಲಾಪುರ 
ವೆಂದು ವಿಭಿನ್ನ ಹೆಸರುಗಳನ್ನು ನೀಡಿ ಸ್ವಲ್ಪ ಗೊಂದಲ 
ವನ್ನುಂಟುಮಾಡುತ್ತಾನೆ. ಈ ಕುರಿತು ಸ್ಯುವೆಲ್‌ರು 
ಸಮರ್ಪಕ ವಿವರಣೆ ನೀಡುವುದಿಲ್ಲ. ಆದರೆ, ಪರಿಶೀಲಿಸಿ 
ದಾಗ ಚಿನ್ನಾದೇವಿಯ ನಿಜ ಹೆಸರು ನಾಗಲಾದೇವಿಯಿಂದು 


೧೩೫ 


ತಿಳಿಯುತ್ತದೆ.18.. ಅವಳ ಗೌರವಾರ್ಥ ನಿರ್ಮಿಸಿದ 
ನಗರಕ್ಕೆ ನಾಗಲಾಪುರವೆಂದು ಕರೆಯಲಾಯಿತು. 
ಸ್ಯೂವೆಲ್‌ರವರು ವಿದೇಶಿ ಪ್ರವಾಸಿಗರ ಬರಹಗಳನ್ನಾಧರಿಸಿ 
ನಾಗಲಾಪುರವೇ ಇಂದಿನ ಹೊಸಪೇಟಿ ಎಂಬ 
ತೀವರ್ಕಾನಕ್ಕೆ ಬರುತ್ತಾರೆ. ಆದರೆ, ಅಲ್ಲಿನ ಅವಶೇಷ 
ಗಳು ವಿದೇಶಿ ಪ್ರವಾಸಿಗರಾದ ರಜಾಕ್‌, ಪಾಯಿಸ್‌ 
ಮತ್ತು ನೂನಿಸರ ಬರಹಗಳನ್ನು ಸ ವಾಗಿ ಪರಿಶೀಲಿ 
ಸಿದಾಗ ಕೆಲವು ಅಂಶಗಳು ವ್ಯಕ್ತವಾಗುತ್ತವೆ 


ಪಾಯಿಸ್‌ ವಾಸ್ತವವಾಗಿ ತಿರುಮಲಾದೇವಿಯವರ 
ಪಟ್ಟಿಣದ ವಿವರ ನೀಡುತ್ತಾನೆ. ನ್ಯೂನಿಸ್‌ ನಾಗಲಾ 
ಪುರವನ್ನು ಕುರಿತಂ ವರ್ಣಿಸುತ್ತಾನೆ. ತಿರುಣುಲಾದೇವಿ 
ಯವರ ಪಟ್ಟಣದ ನಿವರ್ಕಾಣಕ್ಕೂ ಮುಂಚೆ ಅದೇ 
ಸ್ಥಳದಲ್ಲಿ (ಸಣ್ಣಕ್ಕೆ ವೀರಭದ್ರ ದೇವಾಲಯದ ಪ್ರದೇಶ) 
ಕಲ್ಕಾಣದ ಚಾಲುಕ್ಕ ಅಥವಾ ಕಳಚೂರಿ ಅರಸರ ಕಾಲಕ್ಕೆ 
ಸೇರುವ ಊರಿತ್ತು ಮೆತ್ತು ಅದು ಜೈನರ ನೆಲೆಯಾಗಿದ್ದಿರ 
ಬಹುದು. ಇದೇ ಊರು ಇಂದಿನ ಹೊಸಪೇಟೆಯ 
ಮೂಲ ನೆಲೆ. ಕ ಓಷ್ಣದೇವರಾಯನ ಕಾಲಕ್ಕೆ ನಿರ್ವಾಣ 
ಇದ ಶಿರುಮಲಾದೇವಿಯವರ ಪಟ್ಟಣದ ತಿರುವೆಂಗಳ 
ನಾಥ ದೇವಾಲಯ ಬಹುಶಃ ವಿಜಯನಗರದ ಪತನದ 
ನಂತರ ಸಣ್ಣಕ್ಕೆ ವೀರಭದ್ರನ ದೇವಾಲಯವಾಗಿ ಪರಿ 
ಭರ್ಷಕೆಯಾರುವ ಸ ಸಾಧ್ಯತೆ ಇದೆ. ಸಣ್ಣಕ್ಕಿ ವೀರಭದ್ರ 
ದೇವಾಲಯದ ಸುಖನಾಸಿಯ ದ್ವಾರಪಾಲಕರ ಉಬ್ಬು 
ಶಿಲ್ಪಗಳು ವೈಷ್ಣವ ಸಂಪ್ರದಾಯಕ್ಕೆ ಸೇರಿವೆ. ದೇವಾ 
ಯದ ಹಿಂಭಾಗದಲ್ಲಿ ವೆ ವೈಷ್ಣ ವದ್ವಾ ರಪಾಲಕರ ಉಬ್ಬು 

ಶಿಲ್ಪ ನಾ ದಾ ್ವರಾವಶೇಷಗಳು' ಕಂಡುಬರುತ್ತವೆ 
ಶಾಸನಗಳು ಮತ್ತು ದೇವಾಲಯಗಳ ಅವಶೇಷಗಳಿಂದಾಗಿ 
ಹೊಸಪೇಟೆಯ ನೈಯತ್ಯ ಭಾಗವೇ ತಿರುಮಲದೇವಿಯರ 
ಪಟ್ಟಣವೆಂದು, ಸಂಕ್ಲಾಪುರದಿಂದ 
ಹೊಸಪೇಟೆಯ ಹಳೇ ವಸತಿ ಪ್ರದೇಶ (ಇಂದಿನ ವಡಕ 
ರಾಯಸ್ವಾವಿಂ ದೇವಾಲಯದ ಪ್ರದೇಶ) ನಾಗಲಾಪುರ 
ವೆಂದು ಸ್ಪಷ್ಟವಾಗುತ್ತದೆ. ಹೆಚ್ಚು ಶಾಸನಗಳು 


ಪಶಿ ಮಕ್ಕರುವ 


11 ತೆಲುಗಿನ ಚಿನ್ನ ಎಂದರೆ ಕನ್ನ care ಚಿಕ್ಕ ಎಂದರ್ಥ. 
(ಚಿಕ್ಕದೇವಿ) ಎಂದು ಕರೆದಿರಬಹುದ 

12 ಸುವರ್ಣ ಪುಷ್ಪಾಂಜಲಿ : 

13 ಅದೇ. ಪ್ರ. ೧೭ 


೧೦೩೬ 


ತಿರುಮಲಾದೇವಿಯ ಪಟ್ಟಣವನ್ನು ಪ್ರಸ್ತಾಪವಕಾಡು 
ತ್ತವೆ, ಇಗಲಾಪುರವನ್ನು ಕುರಿತು. ಸಂಕಲಾಪುರದ 
ಒಂದೇ ಒಂದು ಶಾಸನ ಗಡಿ ಕುರಿತು ಹೇಳುವಾಗ ಮಾತ್ರ 

ಪ್ರಸ್ತಾ ಪಿಸಂತ್ತದೆ. ಸಣ್ಣಕ್ಕಿವೀರಭದ್ರ ದೇವಾಲಯ 
ದಿಂದ ನೈಯತ್ಯಕ್ಕೆ ಒಂದು ಫರ್‌ಲಾಂಗ್‌ ಅಂತರದಲ್ಲಿ 
ಹೆಚ್ಚು ಕಡಿಮೆ ವಿಜಯನಗರ ಕಾಲಕ್ಕೆ ಸೇರುವ 
ಮುಸ್ಲಿ ಮರಿಗೆ ಸಂಬಂಧಿಸಿದ ಎರಡು ಗುಮ್ಮಟಗಳಿವೆ. 

ದಂ ಅರುಮಲಾದೇವಿಯರ ಪಟ್ಟಣದ ಒಂದು ಭಾಗದಲ್ಲಿ 


bp ಮೆರು ವಾಸ್ತವ್ಯ ಹೂಡಿದ್ದರೆಂದು ಸ್ಪಷ್ಟವಾಗು 
ತ್ರ 


ಇನ್ನು ಸ್ಥಳೀಯ ಮಾಹಿತಿಗಳನ್ನು ಗಮನಿಸಿದಾಗ 
ದ್ವಾ ರಸಮುದ್ರದ ಅರಸನಾದ ೩ನೇಯ ಬಲ್ಲಾಳನು ತನ್ನ 
ಕೋಟೆಯ ರಕ್ಷಣೆಗಾಗಿ ಸುತ್ತಲೂ ಕಿರಾತ ಪಡೆಗಳನ್ನು 
ಸ್ಥಾಪಿಸಿದನೆಂದು ಅವೇ ಕಾಲಾನುಕ್ರಮದಲ್ಲಿ ಗ್ರಾಮಂ 
ಗಳಾದವೆಂದು ತಿಳಿದುಬರುತ್ತದೆ. ಅವುಗಳೆಂದರೆ 
ಶ್ರೀ ಜಗಳೀಕಟ್ಟಿರಾಯನೆಂಬ ಆಂಜನೇಯ ಗುಡಿಯ 
ಹತ್ತಿರ ಜಗಳೀಕಟ್ಟಿ, ಬೈಲು ಹನುಮಪ್ಪನ ಗುಡಿಯ 
ಹತ್ತಿರ ಹಂದಿಗನೂರು, ಉತ್ತರಾದಿ ಮಠದ ಹತ್ತಿರ 
ವಿರೂಪಾಕ್ಷಪುರ, ಸಣ್ಣಕ್ಕಿ ವೀರಭದ್ರನ ಗುಡಿಯ ಹತ್ತಿರ 
ತಿರುಮಲಾಪುರ ಮತ್ತು ಶ್ರೀ ವೇಣುಗೋಪಾಲಕೃಷ್ಣ 
ದೇವಾಲಯದ ಹತ್ತಿರ ವಿಜಯಪುರ ಗ್ರಾಮಗಳು. 
ಮತ್ತೊಂದು ಮಾಹಿತಿಯಂತೆ ಹರಪನಹಳ್ಳಿಯ ಸೋಮ 
ಶೇಖರನಾಯ್ಕನ (೧೭೪೨-೬೬) ಕಾಲದಲ್ಲಿ ಜಗಳೀಕಟ್ಟೆ, 
ವಿರೂಪಾಕ್ಷಪ್ರರ, ವಿಜಯಪ್ಪ ನಾಗಲಾಪುರ ಮತ್ತ 
ಹಂದಿಗನೂರು ಗ್ನಾ ಸಗರ, ಒಂದುಗೂಡಿಸಿ ಹೊಸ 
ಪೇಟೆಯನ್ನಾಗಿ ಪರಿವರ್ತಿಸಲಾಯಿಶೆಂದು ತಿಳಿದುಬರು 
ತ್ತದೆ. ಹೊಸಪೇಟೆಯ ಹಳೆಯ ವಸತಿ ಸ್ಥಾನಗಳಲ್ಲಿ 
ಕೋಟಿಯ ಪ್ರದೇಶ ಮುಖ್ಯವಾಗಿದ್ದ ಬಹುಶಃ. ವಿಜಯಂ 
ಸಗರ ಕಾಲದ ನಾಗಲಾಪುರವೇ ಇದಾಗಿದೆ. ಇದರಮೇರೆ 
ಗಳು ಪೂರ್ವಕ್ಕೆ ವಣದಿಯಪ್ಪನಗುಡಿ ಉತ್ತರಕ್ಕೆ ಬಳ್ಳಾರಿ 
ದುರ್ಗಮ್ಮನ ಗುಡಿ ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಪ್ರಾಕಾರ 


ಕಿರಿಯ ರಾಣಿಯಾದ ನಾಗಲಾದೇವಿಯನ್ನು ಪ್ರೀತಿಯಿಂದ ಚಿನ್ನದೇವಿ 


ಚೊಸಫೇಳೆಯ ಪುರಸಭೆ ಸುವರ್ಣ ಮಹೋತ್ಸೆವ ನೆನಪಿನ ಸಂಪುಟ ೧೯೬೪. ಪು. ೧೫ 


ಇತಿಹಾಸ ದರ್ಶನ 


ರ 


ಮ್ರ 


ಗೋಡೆಯಿದ್ದು ಉತ್ತರದಲ್ಲಿ ಗೋಡೆಯ ಹೊರಗೆ 
ಕಬ್ಬೇರ, ಅಗಸ ಮತ್ತು ಕುರುಬರ ಕೇರಿಗಳಿವೆಯೆಂದು 
ಹೇಳಲಾಗುತ್ತದೆ. ಇಲ್ಲಿನ ದೇಸಾಯಿ ಮನೆಕನದ 


ನರಸಪ್ಪನಿಗೆ ಸಹಾಯಕರಾಗಿದ್ದ ೭೦೦೦ ಬೇಡರಿಗೆ 
ಹೊಸಪೇಟೆ ಕೋಟೆಯ ಸುತ್ತಲೂ ವಾಸಿಸಲು ನಿವಾಸ 


ಗಳನ್ನು ಏರ್ಪಡಿಸಲಾಯಿತು. ನಂತರದ ಶಾಲವಲ್ಲಿ 


ಸರೆ ತು me ಭ್ಯ 
ಸಂಭವಿಸಿದ ಮಲೇರಿಯಾ ಕಾಯಿಲೆ ಪರಿಣಾಮವಾಗಿ 
ಹ ತ್ತ pe ಇ ಇರಾ ಇ. ಹ ತ್ಯಾ ಪಿ 3. PY 
ಸಮೀಪದ ಗ್ರಾಮಗಳಿಂದ ಎತ್ತರದ ಹೊಸಪೇಟೆಗೆ ಜನರ 
ಎ ಮಿ vA ವಾವ ದ್‌ ಎವ ಡಹ ಮಾಡಿ 
ನಲಸ ಬಂದಿತು. ಹಾಗೂ ಪ್ಲೇಗ್‌ನಂಡ ಕಾಯಿಲೆ 


ನಿಯಂತ್ರಣಕ್ಕೆ ಇಲ್ಲಿನ ಕೋಟಿಗಳನ್ನು ಕೆಡವಿ ಹಳ್ಳ ಕೊಳ ಸ 
ಲಾಯಿತು. ಇದರಿಂದಾಗಿ ಊರು 
ವಿಶಾಲವಾಗಿ ಬೆಳೆಯಲು ಅವಕಾಶವಾಯಿತು. ಸವೀಪದ 
(ಮೇಲೆ ಹೇಳಿದ ಸ್ಥಳೀಯ ವರಾಹಿತಿಯಂತೆ) ವಿಜಯಪುರ 
ವಿರೂಪಾಕ್ಷಪ್ರರ, ಹಂದಿಗನೂರು, ಮುದ್ದಲಾಪುರ, 


ಪಾತ 
ಲ 
a 
೮ 
ತ್ರೆ 
[3 
© 
೩೫೩ 


ped Cee ತಾಣ ತಾ ಜ್‌ ಧ್ರ 
14 ಮೈಸೂರು ರಾಜ್ಯದ ಗ್ಯಾಜಟೀಯರ್‌, ಬಳ್ಳಾರಿ ಜಿಲ್ಲೆ, 


ಶಿ ಶಿ A ಇ) 


೨ 


ಚಿತ್ತವಾಡ್ಗಿ, ಅಮರಾವತಿ ಗ್ರಾಮಗಳನ್ನು ಒಳಗೊಂಡು 
ಹೊಸಪೇಟೆ ವಿಶಾಲವಾಗಿ ಬೆಳೆಯಿತು. 


ಸಣ್ಣಕ್ಕಿವೀರಭದ್ರ ದೇವಾಲಯದ ಪ ಶ್ರದೇಶದಲ್ಲಿ 
ಜಯನಗರ ಪೂರ್ವದಿಂದಲೂ ಇದ್ದೆ ಊರು, ಅಲ್ಲಿಯೇ 
ವಿಜಯನಗರ ಕಾಲದಲ್ಲಿ ನಿರ್ಮಿಸಿದ ತಿರುಮಲಾದೇವಿಯರ 
ಪಟ್ಟಣ ಹಾಗೂ ಅದರ ಪೂರ್ವಕ್ಕೆ ನಿರ್ಮಿಸಿದ ನಾಗಲಾ 
ಪುರ ಪಟ್ಟಣಗಳು ಇಂದಿನ ಹೊಸಪೇಟೆಯ ಪ್ರಮುಖ 
ನೆಲೆಗಳೆಯು ತಿಳಿಸುವುದೇ ಪ್ರಸ್ತುತ ಲೇಖನದ ಉದ್ದೇಶ. 
ಶತಮಾನಗಳಲ್ಲಿ ಕೋಟೆಯಾಚೆಗೆ ಬೆಳೆದ 
ಪೇಟೆಯು ಪ್ರಾಮುಖ್ಯತೆ ಪಡೆಯಲಾಗಿ ಹೊಸದಾದ 
ಪೇಟೆಯನ್ನು ಹೊಸಪೇಟೆಯೆಂದು ಕರೆಯಲಾಯಿತು. 
ಮುಂದೆ ಇದೇ ಹೆಸರು ಇಡೀ ಊರಿಗೇ ಅನ ಫಯಿಸಿತು. 


ಬೆಂಗಳೂರು ೧೯೭೨ 


[ನಾಗಲಾದೇವಿ ಎಂಬುದು ಕೃಷ್ಣದೇವರಾಯನ ತಾಯಿಯ ಹೆಸರು : ಅವಳ ಹೆಸರಿನಲ್ಲಿ ಇಲ್ಲಿ ಒಂದು ಬಡಾವಣೆ ಆಯಿತು-ಸಂಪಾದಕ] 


ಬಾ 


ಇತಿಹಾಸ ದರ್ಶನ 


[18] ೧೩೭ 


